ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬಿ.ಡಿ.ಎ. ಜಮೀನು ಮರು ಮಂಜೂರಾತಿಯಲ್ಲಿ ಅಕ್ರಮ 
ಶ್ರೀ ಕೆ. ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
352(394) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಳೆದ 3 ವರ್ಷಗಳ ಅವಧಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ವಿವಿಧ ಕಾರಣಗಳಿಗಾಗಿ 
ಮಂಜೂರಾದ! ಹಂಚಿಕೆಯಾದ ನಿವೇಶನಗಳ ಬದಲಿಯಾಗಿ ವಿವಿಧ ಬಡಾವಣೆಗಳಲ್ಲಿ ಹಂಚಿಕೆ ಮಾಡಿರುವ 
ನಿವೇಶನಗಳು ಎಷ್ಟು; (ವ್ಯಕ್ತಿ ಮೊದಲು ಹಂಚಿಕೆಯಾದ ನಿವೇಶನ, ಸ್ಥಳ, ವಿಸೀರ್ಣ, ಪಾವತಿಸಿಕೊಂ೦ಡ 
ಮೊಬಲಗು, ನಂತರದಲ್ಲಿ ಹಂಚಿಕೆಯಾದ ನಿವೇಶನ, ಸ್ಥಳ, ನಿವೇಶನ ಬದಲಿಗೆ ನೀಡಲಾದ ಕಾರಣ ಇವುಗಳ 
ಸಂಪೂರ್ಣ ವಿವರಗಳನ್ನು ಪ್ರತ್ಯೇಕವಾಗಿ ಒದಗಿಸುವುದು) 


(ಆ) ಬದಲಿ ನಿವೇಶನ/ಜಮೀನು ಹಂಚಿಕೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಅನುಸರಿಸುತ್ತಿರುವ 
ಮಾನದಂಡ ಏನು; 


(ಇ) ನಿವೇಶನ/ಜಮೀನು ಬದಲಿ ಹಂಚಿಕೆಯಲ್ಲಿ ವ್ಯಾಪಕ ಭ್ರಷ್ಠಾಚಾರ, ಹಗರಣ ನಡೆದಿರುವುದನ್ನು ಸರ್ಕಾರ 
ಗಂಬೀರವಾಗಿ ಪರಿಗಣಿಸಿದೆಯೇ; ಹಾಗಿದ್ದಲ್ಲಿ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ವ್ಯಕ್ತಿ ತಪ್ಪಿತಸ್ಥ 


ಅಧಿಕಾರಿಗಳ ವಿರುದ್ದ ಕೈಗೊಂಡ ಕ್ರಮಗಳು ಏನು; (ಪ್ರತ್ಯೇಕವಾದ ಸಂಪೂರ್ಣ ಮಾಹಿತಿಯನ್ನು 
ಒದಗಿಸುವುದು) 


(ಈ) ಬೆಂಗಳೂರು ನಗರದ ಮಡಿವಾಳ ಗ್ರಾಮದ ಸರ್ವೆ ನಂಬರ್‌ 53ರಲ್ಲಿನ 33 ಗುಂಟೆ ಜಮೀನಿನ ಮರು 
ಮಂಜೂರಾತಿ ಪ್ರಕ್ರಿಯೆಯಲ್ಲಿ ನಡೆದಿರುವ ಲೋಪ ಮತ್ತು ಇದರಿಂದಾಗಿ ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರಕ್ಕೆ ಆಗಿರುವ ನಷ್ಟದ ಅಂದಾಜು ಸರ್ಕಾರಕ್ಕಿದೆಯೇ; ಹಾಗಿದ್ದಲ್ಲಿ, ಈ ನಿಟ್ಟಿನಲ್ಲಿ ಕೈಗೊಂಡ 
ಕ್ರಮಗಳೇನು? (ಸಂಪೂರ್ಣ ವಿವರ ಒದಗಿಸುವುದು) 


